ಕರ್ನಾಟಕ ವಿಧಾನ ಪರಿಷತ್ತು 


1 ಚುಕ್ಕೆ ಗುರುತಿಲ್ಲದ ಪಕ್ಲೆ ಸಂಖ್ಯೆ : 1222 


2 ಸದಸ್ಯರ ಹೆಸರು 


3 ಉತ್ತರಿಸುವ ದಿನಾಂಕ 
ಉತ್ತರಿಸುವವರು 


: ಶ್ರೀ ಪಿ.ಆರ್‌. ರಮೇಶ್‌ 
(ನಾಮನಿರ್ದೇಶನ ಹೊಂದಿದವರು) 

: 23-12-2021 

: ಮುಖ್ಯಮಂತ್ರಿಗಳು 


ಪತ್ತ 


ಬೆಂಗಳೂರು ಮಹಾನಗರ ಪಾಲಿಕೆ 
ವ್ಯಾಪ್ತಿಯಲ್ಲಿ  ಕಾರ್ಯನಿರ್ವಹಿಸುತ್ತಿರುವ 
ದೋಬಿಘಫಾಟ್‌ಗಳ ಸಂಖ್ಯೆ ಎಷ್ಟು (ವಿವರ 
ನೀಡುವುದು) 


ಹತ್ತರ 


ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ "ಒಟ್ಟು '19 
ದೋಬಿಘಫಾಟ್‌ಗಳು ಕಾರ್ಯ ನಿರ್ವಹಿಸುತ್ತಿವೆ. 


ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿರುವ 
ದೋಬಿಫಾಟ್‌ಗಳ ವಿವರಗಳು ಮತ್ತು ಸೌಲಭ್ಯಗಳ 


ಬೆಂಗಳೂರು ನಗರದಲ್ಲಿ ಕಾರ್ಯ 
ನಿರ್ವಹಿಸುತ್ತಿರುವ ದೋಬಿಘಾಟ್‌ಗಳಲ್ಲಿ 
ಸರ್ಕಾರದಿಂದ ಎಲ್ಲಾ ರೀತಿಯ 
ಸೌಲಭ್ಯಗಳನ್ನು ಒದಗಿಸಲಾಗಿದೆಯೇ: 
(ವಿವರ ನೀಡುವುದು) ಒದಗಿಸದಿದ್ದಲ್ಲಿ 
ಸರ್ಕಾರದ ಕ್ರಮವೇನು: (ವಿವರ 
ನೀಡುವುದು) 


ವಿವರಗಳನ್ನು ಅನುಬಂಧದಲ್ಲಿ ನೀಡಿದೆ. 


ವಾರ್ಡ್‌ ಸಂಖ್ಯೆ: 142 ರಲ್ಲಿನ ಕೆಂಪೇಗೌಡ ನಗರ, 
ಕೆಂಪಾಂಬುದಿ ಕೆರೆ ಎದುರು ಇರುವ ' ದೋಬಿಘಾಟ್‌ನ 
ಅಭಿವೃದ್ದಿಯ ಕಾಮಗಾರಿಯನ್ನು ಕರ್ನಾಟಕ ಕೊಳಚೆ 
ನಿರ್ಮೂಲನಾ ಮಂಡಳಿ ವತಿಯಿಂದ ನಿರ್ಮಾಣ ಮತ್ತು 
ನಿರ್ವಹಣೆಯನ್ನು ಮಾಡಲಾಗುತ್ತಿದೆ. 


ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಿಂದ 
ನಿರ್ಮಾಣವಾಗುತ್ತಿರುವ ಹೊಸ 
ಬಡಾವಣೆಗಳಲ್ಲಿ ಕಡ್ಡಾಯವಾಗಿ 
ಬಡಾವಣೆಗೊಂದು ದೋಬಿಘಫಾಟ್‌ಗಳ 
ನಿರ್ಮಾಣ ಮಾಡಲು ಸರ್ಕಾರದ 
ಕ್ರಮವೇನು: (ವಿವರ ನೀಡುವುದು) 


ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸ್ಥಳೀಯ 
ಯೋಜನಾ ಪ್ರದೇಶದ ವ್ಯಾಪ್ತಿಗೆ ಸರ್ಕಾರದಿಂದ ದಿನಾಂಕ: 
25.06.2007 ರಂದು ಅನುಮೋದನೆಯಾಗಿರುವ ಪರಿಷ್ಣೃತ 
ಮಹಾಯೋಜನೆ-2015 (RMP-2015) ರಲ್ಲಿ 
ಸಾರ್ವಜನಿಕ/ ಅರೆ ಸಾರ್ವಜನಿಕ (Public & Semi 
Public) ವಲಯಕ್ಕಾಗಿ ವರ್ಗೀಕರಿಸಲಾದ ಪ್ರದೇಶಗಳಲ್ಲಿ 
ಸರ್ಕಾರದಿಂದ ಅನುಮೋದಿತ ವಲಯ 
ನಿಯಮಾವಳಿಯಂತೆ ದೋಭಿಫಾಟ್‌ ಉದ್ದೇಶಕ್ಕಾಗಿ 
ಬಳಸಲು ಅವಕಾಶವಿರುತ್ತದೆ. ಆದುದರಿಂದ ಸಾರ್ವಜನಿಕ/ 
ಅರೆ ಸಾರ್ವಜನಿಕ ವಲಯಕ್ಕಾಗಿ ವರ್ಗೀಕರಿಸಲಾದ 
ಪ್ರದೇಶಗಳಲ್ಲಿ ಸ್ಥಳೀಯ ಬೇಡಿಕೆಗೆ ಅನುಗುಣವಾಗಿ 
ದೋಭಿಘಾಟ್‌ಗಳನ್ನು ನಿರ್ಮಾಣ ಮಾಡಬಹುದಾಗಿರುತ್ತದೆ. 


ಅದರಂತೆ, ಬೆಂಗಳೂರು ಅಭಿವೃದ್ಧಿ 
ಪ್ರಾಧಿಕಾರದಿಂದ ರಚಿಸುತ್ತಿರುವ ನಾಡಪ್ರಭು ಕೆಂಪೇಗೌಡ 
ಬಡಾವಣೆಯಲ್ಲಿ ದೋಬಿಫಾಟ್‌ ನಿರ್ಮಾಣ ಮಾಡಲು 
ಪರಿಷ್ಠ್ತತ ಬಡಾವಣೆ ನಕ್ಷೆಯಲ್ಲಿ ಭೀಮನಕುಪ್ರೆ ಗ್ರಾಮದ 
ಸರ್ವೆ ನಂ.75 ರಲ್ಲಿ 6469.50 ಚ.ಮೀ ರಷ್ಟು 
ಪ್ರದೇಶವನ್ನು ಕಾಯ್ದಿ! ರಿಸಲಾಗಿದೆ. 


A 


BS 


ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಿಂದ 
ವ್ಯಾಪ್ತಿಯ ವಿಶ್ವೇಶ್ವರಯ್ಯ ಬಡಾವಣೆ | ರಚಿಸಿರುವ ಸರ್‌.ಎಂ.ವಿಶ್ಲೇಶ್ವರಯ್ಯ ಬಡಾವಣೆಯ 1ನೇ 
ಹಾಗೂ ಕೆಂಪೇಗೌಡ ಬಡಾವಣೆಗಳಲ್ಲಿ | ಬ್ಲಾಕ್‌ ವ್ಯಾಪ್ತಿಯಲ್ಲಿ 6645.00 ಚದರ ಮೀಟರ್‌ 
ದೋಬಿಫಾಟ್‌ ನಿರ್ಮಾಣ ಮಾಡಲು |ವಿಸ್ಲೀರ್ಣದ ಜಾಗವನ್ನು ಹಾಗೂ ನಾಡಪ್ರ ಭು ಕೆಂಪೇಗೌಡ 
ಸರ್ಕಾರಕ್ಕೆ ಇರುವ ತೊಡಕುಗಳೇನು? ಬಡಾವಣೆಯಲ್ಲಿ ದೋಬಿಫಾಟ್‌ ನಿರ್ಮಾಣ ಮಾಡಲು 
(ವಿವರ ನೀಡುವುದು) ಪರಿಷ್ಣತ ಬಡಾವಣೆ ನಕ್ಷೆಯಲ್ಲಿ ಭೀಮನಕುಪ್ಪೆ ಗ್ರಾಮದ 
ಸರ್ವೆ ನಂ.175 ರಲ್ಲಿ 6469.50 ಚ.ಮೀ ಪ್ರದೇಶಗಳನ್ನು 
ದೋಬಿಘಾಟ್‌ಗಾಗಿ ಕಾಯ್ದಿರಿಸಲಾಗಿರುತ್ತದೆ. 


ಸಂಖ್ಯೆ: ನಅಅ 378 ಎಂಎನ್‌ವೈ 2021 VU a) 
ಜ್‌ 


(ಬಸವರಾಜ ಬೊಮ್ಮಾಯಿ) 
ಮುಖ್ಯಮಂತ್ರಿ 


ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ 


ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ.ರಮೇಶ್‌.ಪಿ.ಆರ್‌ (ನಾಮ ನಿರ್ದೇಶನ ಹೊಂದಿದವರು) ರವರ ಪ್ರಶ್ನೆ ಸಂಖ್ಯೆ:1222ಕ್ಕೆ ಉತ್ತರಗಳು 


ಧೋಬಿಫಾಟ್‌ ವಿವರ 


ಪಾಲಿಕೆ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಧೋಬಿಫಾಟ್‌ಗಳ ವಿವರಗಳು 


ಸೌಲಭ್ಯಗಳನ್ನು ಒದಗಿಸಿರುವ ವವರ 


ನಾವ 


ಸೌಲಭ್ಯಗಳನ್ನು ಒದಗಿಸದೇ ಇದ್ದಲ್ಲಿ 
ಕಾರಣ ಹಾಗೂ ಮುಂದಿನ ದಿನಗಳಲ್ಲಿ 
ಸೌಲಭ್ಯಗಳನ್ನು ಒದಗಿಸುವ ಕ್ರಮಗಳ 


59-ಮಾರುತಿಸೇವಾನಗರ 


ದೋಬಿಘಫಾಟ್‌ ಲಾಜರ್‌ 
ರಸ್ತೆಯ 
ಮಾರುತಿಸೇವಾನಗರ 
ವಾರ್ಡ್‌ ಸಂಖ್ಯೆ-59 


111 ಶಾಂತಲಾನಗರ 


—— 


ಹಾಸ್‌ಮಟ್‌ ಆಸ್ಪತ್ರೆ ಎದುರು 
ಪುಟ್‌ಬಾಲ್‌ ಸ್ಟೇಡಿಯಂ ಪಕ್ಕ 


se 


116 ನೀಲಸಂದ್ರ 


ನಾಯಿದೊಡ್ಡಿ ರಸ್ತೆ, 
ಎಲ್‌.ಆರ್‌.ನಗರ, 


93-ವಸಂತನಗರ 


ವಾರ್ಡ್‌ ಸಂಖ್ಯೆ-59 ರಲ್ಲಿ ದೋಬಿಫಾಟ್‌ ವಸತಿ ಸಂಜಕೀರ್ಣವನ್ನು ನಿರ್ಮಿಸಲಾಗಿದ್ದು ಒಟ್ಟು 2 
ಅಂತಸ್ತಿನ ಕಟ್ಟಡವು ಇದಾಗಿದ್ದು ಸದರಿ ದೋಬಿಫಾಟ್‌ನಲ್ಲಿ ಒಟ್ಟು 48 ಕುಟುಂಬಗಳು ವಾಸವಾಗಿರುವಂತೆ 
ನಿರ್ಮಿಸಲಾಗಿರುತ್ತದೆ. ಸದರಿ ವಸತಿ ಸಂಕೀರ್ಣದಲ್ಲಿ ವಾಸವಾಗಿರುವ ಕೂಲಿ ಕಾರ್ಮಿಕರಿಗೆ ಬೋರ್‌ 
ವೆಲ್‌ ವ್ಯವಸ್ಥೆ, ಕುಡಿಯುವ ನೀರಿನ ವ್ಯವಸ್ಥೆ, ಶೌಚಾಲಯದ ವ್ಯವಸ್ಥೆ, ಬಟ್ಟೆ ಒಗೆಯುವ ಫ್ಲಾಟ್‌ ಫಾರಂ, 
ವಿದ್ಯುತ್‌ ಸಂಪರ್ಕ ವ್ಯವಸ್ಥೆ, ಹಾಗೂ ಇನ್ನಿತರೆ ವ್ಯವಸ್ಥೆಯನ್ನು ಒದಗಿಸಲಾಗಿದೆ. 


ಬೋರ್‌ವೆಲ್‌ ವ್ಯವಸ್ಥೆ, ಕುಡಿಯುವ ನೀರಿನ ವ್ಯವಸ್ಥೆ, ಶೌಚಾಲಯದ ವ್ಯವಸ್ಥೆ, ಐರನ್‌ ಯಾರ್ಡ್‌ ವ್ಯವಸ್ಥೆ, 
ಬಟ್ಟೆ ಒಗೆಯುವ ಫ್ಲಾಟ್‌ಫಾರಂ, ಬಟ್ಟೆ ಒಗೆಯುವ ಯಂತ್ರೊಪಕರಣಗಳು, ವಿದ್ಯುತ್‌ ಸಂಪರ್ಕ ವ್ಯವಸ್ಥೆ 
ಹಾಗೂ ಇನ್ನೀತರೆ ವ್ಯವಸ್ಥೆಯನ್ನು ಕೈಗೊಳ್ಳಲಾಗಿದೆ 


ಬೋರ್‌ವೆಲ್‌ ವ್ಯವಸ್ಥೆ, ಕುಡಿಯುವ ನೀರಿನ ವ್ಯವಸ್ಥೆ, ಶೌಚಾಲಯದ ವ್ಯವಸ್ಥೆ, ಐರನ್‌ ಯಾರ್ಡ್‌ ವ್ಯವಸ್ಥೆ, 
ಬಟ್ಟೆ ಒಗೆಯುವ ಫ್ಲಾಟ್‌ಫಾರಂ, ಬಟ್ಟೆ ಒಗೆಯುವ ಯಂತ್ರೊಪಕರಣಗಳು, ವಿದ್ಯುತ್‌ ಸಂಪರ್ಕ ವ್ಯವಸ್ಥೆ 
ಹಾಗೂ ಇನ್ನೀತರೆ ವ್ಯವಸ್ಥೆಯನ್ನು ಕೈಗೊಳ್ಳಲಾಗಿದೆ 


ದಿನಾಂಕ:08-11-2021 ರಂದು ಕರ್ನಾಟಕ ರಾಜ್ಯ ಮಡಿವಾಳರ ಸಂಘ (ರಿ) ರವರಿಂದ ರೂ.3.00 
ಕೋಟಿಗಳಿಗೆ ಮೂಲ ಭೂತ ಸೌಕರ್ಯಗಳಿಗಾಗಿ ಮನವಿ ನೀಡಿರುತ್ತಾರೆ. 


Page 1of4 


ಸದರಿ ಪ್ರಸ್ತಾವನೆಯ ಬಗ್ಗೆ 

ಅಂದಾಜು ಪಟ್ಟಿ ತಯಾರಿಸಿ 
ಅನುಮೋದನೆಗಾಗಿ 

'ಕ್ರಮಕ್ಕೆಗೊಳ್ಳಲಾಗುತ್ತಿರುತ್ತದೆ. 


|_| 


ಪಶ್ಚಿಮ ವಲಯ 


ವಾರ್ಡ್‌ ಸಂಖ್ಯೆ 655 ರ 
ಮಲ್ಲೇಶ್ವರಂ, ಐ.ಪಿ.ಪಿ 
ಕೇಂದ್ರ ಕಛೇರಿ 
ಹತ್ತಿರದಲ್ಲಿರುವ ಧೋಬಿಘಾಟ್‌ 


65, ಮಲ್ಲೇಶ್ವರಂ 


ವಾರ್ಡ್‌ ಸಂಖ್ಯೆ 107 ರ 
ಶಿವನಗರ, ವೆಸ್ಟ್‌ ಆಫ್‌ 

ಕಾರ್ಡ್‌ ರಸ್ತೆ ಹತ್ತಿರದಲ್ಲಿರುವ 
ಧೋಬಿಘಾಟ್‌ 


107, ಶಿವನಗರ 


ವಾರ್ಡ್‌ ಸಂಖ್ಯೆ 67 ರ 
ಇಸ್ಕಾನ್‌ ಬಳಿಯ 
ರಾಜಾಜಿನಗರ 1ನೇ ಆರ್‌ 
ಬ್ಲಾಕ್‌ನಲ್ಲಿರುವ ಧೋಬಿಘಾಟ್‌ 


67, ನಾಗಪುರ 


ದಕ್ಷಿಣ ವಲಯ 


ಗಣೇಶ ಮಂದಿರ 
ದೋಭಿಘಾಟ್‌, 30ನೇ 
ಅಡ್ಡರಸ್ತೆ, ಬನಶಂಕರಿ 2ನೇ 
ಹಂತ, ಬೆಂಗಳೂರು 


ವಾರ್ಡ್‌ ನಂ. 165 
ಗಣೇಶ ಮಂದಿರ 


15ನೇ ಅಡ್ಡರಸ್ತೆ, 7ನೇ 
ಮುಖ್ಯ ರಸ್ತೆ, ಬನಶಂಕರಿ 
2ನೇ ಹಂತ, ಬೆಂಗಳೂರು 


ವಾರ್ಡ್‌ ನಂ. 182 
ಪದ್ಮನಾಭನಗರ 


ವಾಡ್‌ ಸಂಖ್ಯೆ ಮತ್ತು ಹೆಸರು ಧೋಬಿಘಾಟ್‌ ವಿವರ 


ಸೌಲಭ್ಯಗಳನ್ನು ಒದಗಿಸಿರುವ ವಿವರ 


್ಥಟ್ರಾಕ್ಟರ್‌ ಗಳನ್ನು ಒದಗಿಸಲಾಗಿದೆ. 


ಬೋರ್‌ವೆಲ್‌ ವ್ಯವಸ್ಥೆ, ಕುಡಿಯುವ ನೀರಿನಘಟಕದ ವ್ಯವಸ್ಥೆ, ಶೌಚಾಲಯದ ವ್ಯವಸ್ಥೆ, ಬಟ್ಟೆ ಒಗೆಯುವ 
ಫ್ಲಾಟ್‌ಫಾರಂ, ವಿದ್ಯುತ್‌ ಸಂಪರ್ಕ, ಆಟೊಮೆಟಿಕ್‌ ವಾಷಿಂಗ್‌ ಯಂತ್ರ ಮತ್ತು ಕೊಠಡಿಗಳನ್ನು ನಿರ್ಮಿಸಿ 
ವಾಟರ್‌ ಟ್ಯಾಂಕ್‌, ಕಾಂಪೌಂಡ್‌ ವಾಲ್‌, ಕಾಂಕ್ರೀಟ್‌ ರಸ್ತೆ, ಮಳೆ ನೀರಿನ ಇಂಗು ಗುಂಡಿಗಳು ಮತ್ತು 
ಚರಂಡಿ ವ್ಯವಸ್ಥೆ ಕಲ್ಪಿಸಲಾಗಿದೆ. 


ಬೋರ್‌ವೆಲ್‌ ವ್ಯವಸ್ಥೆ, ಕುಡಿಯುವ ನೀರಿನಘಟಕದ ವ್ಯವಸ್ಥೆ, ಶೌಚಾಲಯದ ವ್ಯವಸ್ಥೆ, ಬಟ್ಟೆ ಒಗೆಯುವ 
ಫ್ಲಾಟ್‌ಫಾರಂ, ವಿದ್ಯುತ್‌ ಸಂಪರ್ಕ, ದೀಪ ಹಾಗೂ ರಸ್ತೆ ಚರಂಡಿ ವ್ಯವಸ್ಥೆ, ಸ್ವಯಂಚಾಲಿತ ಬಟ್ಟೆ 
ಸುಚಿಗೊಳಿಸುವ ಯಂತ್ರ ಮತ್ತು ಕೊಠಡಿ. 


ದೋಭಿಗಳಿಗೆ 28 ಮನೆಗಳನ್ನು ನಿರ್ಮಿಸಲಾಗಿದ್ದು, ಉಳಿಕೆ 24 ಮನೆಗಳ ನಿರ್ಮಣ ಕಾರ್ಯವು 
ಪ್ರಗತಿಯಲ್ಲಿರುತ್ತದೆ. ಸದರಿ ಘಾಟ್‌ನಲ್ಲಿ 2 ಬೋರ್‌ವೆಲ್‌ಗಳ ವ್ಯವಸ್ಥೆ, ಕುಡಿಯವ ನೀರಿನ ವ್ಯವಸ್ಥೆ, 
ಶೌಚಾಲಯ, ಬಟ್ಟೆ ಒಗೆಯುವ ಫ್ಲಾಟ್‌ ಫಾರಂಗಳು, ವಿದ್ಯುತ್‌ ಸಂಪರ್ಕ ವ್ಯವಸ್ಥೆಗಳನ್ನು ಈಗಾಗಲೇ 
ಕಲ್ಪಿಸಲಾಗಿರುತ್ತದೆ. ಸದರಿ ದೋಧಿ ಘಾಟ್‌ನಲ್ಲಿ ರಸ್ತೆ ನಿರ್ಮಾಣ ಮಾಡಲಾಗಿರುತ್ತದೆ. 


ಸದರಿ ಘಾಟ್‌ನಲ್ಲಿ 2 ಬೋರ್‌ವೆಲ್‌ಗಳ ವ್ಯವಸ್ಥೆ, ಕುಡಿಯವ ನೀರಿನ ವ್ಯವಸ್ಥೆ ಶೌಚಾಲಯ, ಬಟ್ಟೆ 


ಒಗೆಯುವ ಫ್ಲಾಟ್‌ ಫಾರಂಗಳು, ರಸ್ತೆ ನಿರ್ಮಾಣ, ವಿದ್ಯುತ್‌ ಸಂಪರ್ಕ ವ್ಯವಸ್ಥೆಗಳನ್ನು ಕಲ್ಪಿಸುವ 
ಕಾಮಗಾರಿಯು ಪ್ರಗತಿಯಲ್ಲಿರುತ್ತದೆ. 


Page 2of4 


ಸೌಲಭ್ಯಗಳನ್ನು ಒದಗಿಸದೇ ಇದ್ದಲ್ಲಿ 

ಕಾರಣ ಹಾಗೂ ಮುಂದಿನ ದಿನಗಳಲ್ಲಿ 

ಸೌಲಭ್ಯಗಳನ್ನು ಒದಗಿಸುವ ಕ್ರಮಗಳ 
ವಿವರ 


ಷರಾ 


ವಾಡ್‌ ಸಂಖ್ಯೆ ಮತ್ತು ಹೆಸರು 


ವಾರ್ಡ್‌ ನಂ. 142 


ಧೋಬಿಘಾಟ್‌ ವಿವರ 


ಕೆಂಪೇಗೌಡನಗರ, 


[ೌಷನಷ್ಸ್‌ ಪಾ 


196 - ಅಂಜನಾಪುರ' 


ದಾಸರಹಳ್ಳಿ ವಲಯ 


13-ಮಲ್ಲಸಂದ್ರ 


ಸುಂಕೇನಹಳ್ಳಿ ಕೆಂಪಾಂಬುದಿ ಕೆರೆ ಎದುರು. 
ಜಿಂಕೆ ಉದ್ಯಾನವನದ 
ವಾರ್ಡ್‌ ನಂ. 155 ಹತ್ತಿರವಿರುವ ಧೋಭಿಘಫಾಟ್‌, 
11 |  ಹುನುಮಂತನಗರ ಹನುಮಂತನಗರ, 
ಬೆಂಗಳೂರು 


ಸರ್ಮೆ ನಂ.59/2, 
ಗೊಲ್ಲಹಳ್ಳಿ, ವಾರ್ಡ್‌ ಸಂಖ್ಯೆ: 
196- ಅಂಜನಾಪುರ . 


ಗಾ 


|ಸರ್ವೆ ನಂ:13, ಮಲ್ಲಸಂದ್ರ 


ಸೌಲಭ್ಯಗಳನ್ನು ಒದಗಿಸಿರುವ ವಿವರ 


ಸದರಿ ಧೋಭಿಫಾಟ್‌ನ ಅಭಿವೃದ್ಧಿಯ ಕಾಮಗಾರಿಯನ್ನು ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿ 
ವತಿಯಿಂದ ನಿರ್ಮಾಣ ಮತ್ತು ನಿರ್ವಹಣೆಯನ್ನು ಮಾಡಲಾಗುತ್ತಿರುವುದರಿಂದ, ಸದರಿ ಮಾಹಿತಿಯನ್ನು 
ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿ ರವರಿಂದ ಮಾಹಿತಿಯನ್ನು ಪಡೆಯಬಹುದಾಗಿರುತ್ತದೆ. 


1. ಸದರಿ ಧೋಭಿಫಾಟ್‌ನಲ್ಲಿ ಐರನ್‌ ಯಾರ್ಡ್‌ ವ್ಯವಸ್ಥೆ, ಬಟ್ಟೆ ಒಗೆಯುವ ಪ್ಲಾಟ್‌ಫಾರಂ, ಬಟ್ಟೆ | 


ಒಗೆಯುವ ಯಂತ್ರೊಪಕರಣಗಳು, ವಿದ್ಯುತ್‌ ಸಂಪರ್ಕ ವ್ಯವಸ್ಥೆಗಳು ಹಾಲಿ ಇದ್ದು, ಧೋಭಿಫಾಟ್ಟನ್ನು 
ಉನ್ನತೀಕರಣಗೊಳಿಸಲು ಸರ್ಕಾರದ ನಗರೋತ್ಸಾನದ 2019-20ನೇ ಸಾಲಿನ ಅನುದಾನದಲ್ಲಿ ಬಟ್ಟೆ 
ಒಗೆಯುವ ಜಾಗದ” ಹಾಳಾಗಿರುವ ಪ್ಲಾಟ್‌ಪಾರಂನ ದುರಸ್ಥಿ ಕಾರ್ಯ ಹಾಗೂ ಚರಂಡಿ ಅಭಿವೃದ್ಧಿ, 


ನೀರಿನ ತೊಟ್ಟಿ ಹಾಗೂ ಮೇಲ್ಸಾವಣಿ (Tensile roofing) ಮತ್ತು ಒಂದು ಬೋರ್‌ವೆಲ್‌ನ 
ವ್ಯವಸ್ಥೆಯ ಕಾಮಗಾರಿ ಪ್ರಗತಿಯಲ್ಲಿರುತ್ತದೆ. 

2. ಬಿಬಿಎಂಪಿ ಅನುದಾನದಲ್ಲಿ ಸದರಿ ಧೋಭಿಫಾಟ್‌ನ ಜನರ ಅನುಕೂಲಕ್ಕಾಗಿ ಸಮುದಾಯ 
ಭವನವನ್ನು ನಿರ್ಮಿಸಲು ಕಾರ್ಯಾದೇಶವನ್ನು ಈಗಾಗಲೇ ನೀಡಲಾಗಿರುತ್ತದೆ. 


ಮ ್ಲ್ಲ್ಲ್ಲ————————————————— 


1. ಚೈನ್‌ಲಿಂಕ್‌ ಫೇನ್‌ಸಿಂಗ್‌, 2. ಕುಡಿಯುವ ನೀರಿನ ವ್ಯವಸ್ಥೆಗಾಗಿ ಬೋರ್‌ವೆಲ್‌, 3. ರಸ್ತೆ ಕಾಮಗಾರಿ. 
4. ಶೌಚಾಲಯದ ವ್ಯವಸ್ಥೆ, 5. ಐರನ್‌ ಯಾರ್ಡ್‌ ವ್ಯವಸ್ಥೆ, 6. ಬಟ್ಟೆ ಒಗೆಯುವ ಫ್ಲಾಟ್‌ಫಾರಂ 


7. ವಿದ್ಯುತ್‌ ಸಂಪರ್ಕ ವ್ಯವಸ್ಥೆ, 8. ಕಟಡ ಕಾಮಗಾರಿ ಇತ್ಯಾದಿ. 


ವಾ 


ಬೋರ್‌ವೆಲ್‌ ವ್ಯವಸ್ಥೆ, ಕುಡಿಯುವ ನೀರಿನ ವ್ಯವಸ್ಥೆ, ಶೌಚಾಲಯದ ವ್ಯವಸ್ಥೆ, ಐರನ್‌ ಯಾರ್ಡ್‌ ವ್ಯವಸ್ಥೆ, 
ಬಟ್ಟೆ ಒಗೆಯುವ ಫ್ಲಾಟ್‌ಫಾರಂ, ಬಟ್ಟೆ ಬಗೆಯುವ ಯಂತ್ರೊಪಕರಣಗಳು, ವಿದ್ಯುತ್‌ ಸಂಪರ್ಕ 


Page 3 of 4 


ಸೌಲಭ್ಯಗಳನ್ನು ಒದಗಿಸದೇ ಇದ್ದಲ್ಲಿ 
ಕಾರಣ ಹಾಗೂ ಮುಂದಿನ ದಿನಗಳಲ್ಲಿ 
ಸೌಲಭ್ಯಗಳನ್ನು ಒದಗಿಸುವ ಕ್ರಮಗಳ 


ವಿವರ 


ಲ 


ವ್ಯವಸ್ಥೆಗಳನ್ನು ಒದಗಿಸಲಾಗಿರುತ್ತದೆ. 


EE 


ವಾರ್ಡ್‌ ಕಂಖ್ಯೆ ಮತ್ತು ಹೆಸರು 


ಮಹದೇವಪುರ ವಲಯ 


53-ಬಸವನಪುರ 


40- 


ರಾಜರಾಜೇಶ್ವರಿನಗರ ವಲಯ 


ಸೌಲಭ್ಯಗಳನ್ನು ಒದಗಿಸಿರುವ ವಿವರ 


ಧೋಬಿಘಾಟ್‌ ವಿವರ 


ಬಸವನಪುರ ಧೊಬಿಫಾಟ್‌ ಬೋರ್‌ವೆಲ್‌ ವ್ಯವಸ್ಥೆ, ಕುಡಿಯುವ ನೀರಿನ ವ್ಯವಸ್ಥೆ, ಶೌಚಾಲಯದ ವ್ಯವಸ್ಥೆ, ಐರನ್‌ ಯಾರ್ಡ್‌ ವ್ಯವಸ್ಥೆ, 


ಬಟ್ಟೆ ಒಗೆಯುವ ಫ್ಲಾಟ್‌ಫಾರಂ, ವ್ಯವಸ್ಥೆ ಇರುತ್ತದೆ. 


Doddabidarakallu 
73-Kottigepalya 


ಯಲಹಂಕ ವಲಯ 


ಕೆಂಪೇಗೌಡ 
ವಾರ್ಡ್‌ ನಂ:01 


ಅಟ್ಟೂರು 
ವಾರ್ಡ್‌ ನಂ:03 


ಕುವೆಂಪುನಗರ 
ವಾರ್ಡ್‌ ನಂ-॥ 


ಕಾಂ [ಡವನ್ನು ನರ್ಮಸಲಾಗಿದ್ದು, ಕುದಿಯುವ ನೀರಿನ ವ್ಯವಸ್ಥೆ ಹಾಗೂ ಶೌಚಾಲಯ ವ್ಯವಸ್ಥ 
Thippenahalli ಮಾಡಲಾಗಿರುತ್ತದೆ. 

R R ಕಟ್ಟಡವನ್ನು ನಿರ್ಮಿಸಲಾಗಿದ್ದು, ಬಟ್ಟೆ ಒಗೆಯುವ ಯಂತ್ರೋಪಕರಣಗಳನ್ನು ನೀಡಿ ಕಟ್ಟಡ 
Nagarabavi dobhighat | ಗೊಂಡ ನಂತರ ಧೋಬಿ ಫಾಟ್‌ ಸಂಘದವರಿಗೆ ಹಸ್ತಾಂತರಿಸಲಾಗಿದೆ. 


ಯಲಹಂಕ ಕೆರೆ ಜೋರ್‌ವೆಲ್‌, ಮೋಟಾರ್‌, ಸಂಪ್‌, ವಿದ್ಭುತ್‌ ಸಂಪರ್ಕ ಒದಗಿಸಲಾಗಿದೆ 
ಆವರಣದಲ್ಲಿ % 


ನೀರಿನ ತೊಟ್ಟಿಗಳು, ಬೋರ್‌ವೆಲ್‌, ಮೋಟಾರ್‌, ಸಂಪ್‌, ವಿದ್ಯುತ್‌ ಸಂಪರ್ಕ, ಶೌಚಾಲಯಗಳು, ಬಟ್ಟೆ 
ಅನಂತಪುರ ದೋಬಿಫಾಟ್‌ [ಒಣಗಿಸಲು ಶೆಡ್‌, ಸಂಪರ್ಕ ರಸ್ತೆ (ಸಿಮೆಂಟ್‌ ಕಾಂಕ್ರೀಟ್‌ ರಸ್ತೆ), ಬಟ್ಟೆ ಒಗೆಯುವ ಪ್ಲಾಟ್‌ಪಾರಂ 
ಕುಡಿಯುವ ನೀರಿನ ವ್ಯವಸ್ಥೆ 


ವರದರಾಜನಗರ, 


ಬೋರ್‌ವೆಲ್‌, ಮೋಟಾರ್‌, ಸಂಪ್‌, ವಿದ್ದುತ್‌ ಸಂಪರ್ಕ, ಶೌಚಾಲಯಗಳು, ಬಟ್ಟೆ ಒಣಗಿಸಲು ಶೆಡ್‌, 
ರಾಜಕಾಲುವೆ ಪಕ್ಕ K ಬ 


ನೀರಿನ ತೊಟ್ಟಿಗಳು 


Page 4of4 


ಸೌಲಭ್ಯಗಳನ್ನು ಒದಗಿಸದೇ ಇದ್ದಲ್ಲಿ 
ಕಾರಣ ಹಾಗೂ ಮುಂದಿನ ದಿನಗಳಲ್ಲಿ 
ಸೌಲಭ್ಯಗಳನ್ನು ಒದಗಿಸುವ ಕ್ರಮಗಳ 
ವಿವರ 


ಯಂತ್ರೊಪಕರಣಗಳು, 
ವಿದ್ಯುತ್‌ ಸಂಪರ್ಕ ವ್ಯವಸ್ಥೆ 
ಹಾಗೂ ಇನ್ನೀತರೆ 
ವ್ಯವಸ್ಥೆಯನ್ನು ಕಲ್ಲಿಸಲು 
ವಿಶ್ತತವಾದ ಅಂದಾಜು 
ಪಟ್ಟಿಯನ್ನು ತಯಾರಿಸಿ 
ಅನುದಾನಕ್ಕಾಗಿ ಸರ್ಕಾರಕ್ಕೆ 
ಪ್ರಸ್ತಾವನೆ ಸಲ್ಲಿಸಲಾಗಿದೆ. 


